ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
- ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


565 

ಡಾ: ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
99.03.2020 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


(ತಸ 


ಪ್ರ್ನೆ 


ಉತ್ತರ 


ಅ) 


ಸರ್ನಾರಕ ಪ್ರಧಮ ಮತ್ತ ಪ್ರಢ ಪಾಕ್ನ 


| ಓದುತ್ತಿರುವ ಮಕ್ಕಳಿಗೆ ನೀಡುತ್ತಿರುವ 


ಸ್ಥವಲತ್ತುಗಳು ಏನು; 


ಸರ್ಕಾರ ಪ್ರಾಪ ಮತ್ತ ಪಢಕಾಲೆಗಳ್‌ ಓದುತ್ತಿರುವ 
ಮಕ್ಕಳಿಗೆ ನೀಡುತ್ತಿರುವ ಸವಲತ್ತುಗಳು ಈ ಕೆಳಕಂಡಂತಿವೆ. 

1) ಉಚಿತ ಪಠ್ಯಪುಸ್ತಕ 

2) ಉಚಿತ ಅಭ್ಯಾಸ ಮಸ್ತಕ 

3) ನಲಿ-ಕಲಿ ಕಟ್‌ 

4) ಉಚಿತ ಸಮವಸ್ತ 

5) ಉಚಿತ ಶೂ ಸಾಕ್ಸ್‌ 

6) ಉಚಿತ ಬೈಸಿಕಲ್‌: (8ನೇ ತರಗತಿಯಲ್ಲಿ ವ್ಯಾಸಂಗ 
ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ) 

7) ಮಧ್ಯಾಹ್ನದ ಬಿಸಿಯೂಟ 

8) ಕ್ಷೀರಭಾಗ್ಯ ಯೋಜನೆ 

9) ಕಬ್ದಿಣಾಂಶವಿರುವ ಮಾತ್ರೆಗಳು 

10) ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎನ್‌.ಟಿ.ಎಸ್‌.ಸಿ ಮತ್ತು 
ಎವ್‌.ಎಂ.ಎಂ.ಎಸ್‌ ವಿದ್ಯಾರ್ಥಿ ವೇತನ 

1) ಪ್ರತಿಭಾವಂತ ಎದ್ಯಾರ್ಥಿಗಳಿಗೆ ಇನ್ಸ್‌ಪೈರ್‌ ಅವಾರ್ಡ್‌ 
ಪ್ರೋತ್ಸಾಹಧನ 

12) ಪ್ರತಿಭಾ ಕಾರಂಜಿ 

13) ಆರ್‌.ಟಿ.ಇ ಶುಲ್ಕ ಮರುಪಾವತಿ 

14) ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ 
ಪಡೆದ ಜಿಲ್ಲಾ ಮಟ್ಟದ 3 ವಿದ್ಯಾರ್ಥಿಗಳಿಗೆ ಮತ್ತು 
ತಾಲ್ಲೂಕು ಮಟ್ಟದ 3 ld ಲ್ಯಾಪ ಪ್‌ಟಾಪ್‌ 
ವಿತರಿಸಲಾಗುತ್ತದೆ. 


೮) 


ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೂ ನೀಡಲು 
ಸರ್ಕಾರಕ್ಕೆ ಇರುವ ತೊಂದರೆ ಏನು? ' 


ದೃಷ್ಠಿಯಲ್ಲಿಟ್ಟುಕೊಂಡು ಟರ ಮಹಾತ್ನಕಾಂಕ್ಷಿ 
ಯೋಜನೆಗಳಾದ ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ ಹ 
ಉಚಿತ ಪಠ್ಯ ಹುಸ್ಪಕೆ ಮತ್ತು ಉಚಿತ ಬೈಸಿಕಲ್‌ ಯೋಜನೆಗಳನ್ನು 
ಅನುದಾನಿತ" ಶಾಲೆಗಳ ' ಮಕ್ಕಳಿಗೂ ವಿಸರಿಫಿಸಲಾಗಿರುತ್ತದೆ. 
ಮುಂದುವರೆದು, ಸರ್ಕಾರಕ್ಕೆ ಹೆಚ್ಚಿನ. ಆರ್ಥಿಕ ಹೊರೆ 
ಉಂಟಾಗುವುದರಿಂದ ಸಮವಸ್ತ್ರ ಮತ್ತು ಶೂ-ಸಾಕ್ಸ್‌ 
ಯೋಜನೆಗಳನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ 
ಸೀಮಿತಗೊಳಿಸಲಾಗಿದೆ. f 


ಡೇ "ಸವಲತ್ತುಗಳನ್ನು ಖಾಸಗಿ ಅನುದಾನಿತ 2 ಈಗಾಗಲೇ, ನವ್ಯರ ತನ್‌ ಫಪಷ್ಠನನ್ನ್‌ 


ಇಪಿ 58 ಯೋಯೋಕ 2020 


ಮಾ 


4 


ನಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


